ಕರ್ನಾಟಿಕ ವಿಧಾನ ಪರಿಷತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : 
ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು . 


ರಾಜ್ಯಾದ್ಯಂತ ಸಹಕಾರ ಇಲಾಖೆಯಲ್ಲಿ 
ನೋಂದಾವಣೆಯಾಗಿರುವ ಗೃಹ ನಿರ್ಮಾಣ 
ಸಹಕಾರ ಸಂಘಗಳ ಸಂಖ್ಯೆ ಎಷ್ಟು; 


ನೋಂದಾಯಿತ ಗೃಹ ನಿರ್ಮಾಣ ಸಹಕಾರ 
ಸಂಘಗಳ ಪೈಕಿ ಎಷ್ಟು ಗೃಹ ನಿರ್ಮಾಣ 
ಸಹಕಾರ ಸಂಘಗಳು ರೇರಾ (Real Estate 
Regulatory Authority) ದಲ್ಲಿ 
ನೋಂದಾಯಿಸಿಕೊಂಡಿವೆ; 


ನೋಂದಾಯಿತ ಗೃಹ ನಿರ್ಮಾಣ ಸಹಕಾರ 
ಸಂಘಗಳ ಪೈಕಿ ಹಲವಾರು ಗೃಹ ನಿರ್ಮಾಣ 
ಸಹಕಾರ ಸಂಘಗಳು ಹತ್ತಾರು ವರ್ಷಗಳ 
ಅವಧಿ ನಂತರವೂ ಅರ್ಹ ಸದಸ್ಯರಿಗೆ 
ನಿವೇಶನ ಹಂಚಿಕೆ ಮಾಡದೆ ವಿಳಂಬ 
ಮಾಡುತ್ತಿದ್ದು, ಈ ರೀತಿಯ ವಿಳಂಬ/ವಂಚನೆ 
ವಿರುದ್ದ ಸಾರ್ವಜನಿಕರುಗಳು ಸಹಕಾರ 
ಇಲಾಖೆಯಲ್ಲಿ ’ ದೂರುಗಳನ್ನು 
ದಾಖಲಿಸಿರುವ ವಿಷಯ ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಬಂದಿದ್ದಲ್ಲಿ ಗೃಹ ನಿರ್ಮಾಣ ಸಹಕಾರಿ 
ಸಂಘಗಳ ವಿರುದ್ದ ಎಷ್ಟು ದೂರುಗಳು 
ದಾಖಲಾಗಿವೆ; 


ನಿವೇಶನ ಹಂಚಿಕೆಯಲ್ಲಿ ವಿಳಂಬ ಹಾಗೂ 
ವಂಚನೆ ಬಗ್ಗೆ ಹೂಡಿಕೆದಾರರಿಂದ ದೂರು 
ದಾಖಲಿಸಲ್ಪಟ್ಟಿರುವ ಗೃಹ ನಿರ್ಮಾಣ 
ಸಹಕಾರ ಸಂಘಗಳ ಪೈಕಿ ಕೇಂದ್ರ ಹಾಗೂ 
ರಾಜ್ಯ ಸರ್ಕಾರಕ್ಕೆ ಸೇರಿದ ವಿವಿಧ ಇಲಾಖೆಗಳ 
ನೌಕರರ ಹ ನಿರ್ಮಾಣ ಸಹಕಾರ 


ಒಟ್ಟು 


ಒಟ್ಟು 
ಪ್ರಾಧಿಕಾರದಲ್ಲಿ ನೋಂದಾಯಿಸಿಕೊಂಡಿವೆ. 


ಶ್ರೀ ಮುನಿರಾಜು ಗೌಡ ಪಿ. ಎಂ. 
725 

22.02.2022 

ಸಹಕಾರ ಸಚಿವರು 


ರಾಜ್ಯದಲ್ಲಿ ದಿನಾಂಕ:31.03.2021 ರ ಅಂತ್ಯಕ್ಕೆ 
1828 ಗೃಹ ನಿರ್ಮಾಣ ಸಹಕಾರ 
ಸಂಘಗಳು ಇರುತ್ತವೆ. ಅವುಗಳಲ್ಲಿ 
ಕಾರ್ಯನಿರತ, 
ಸಮಾಪನೆಯಲ್ಲಿರುತ್ತವೆ. 
ಮಾಹಿತಯನ್ನು ಅಮುಬಂಧ-1 
ನೀಡಲಾಗಿದೆ. 


279 ಸ್ಥಗಿತ ಮತ್ತು 


05 ಸಹಕಾರ ಸಂಘಗಳು 


ನೋಂದಾಯಿತ ಗೃಹ ನಿರ್ಮಾಣ ಸಹಕಾರ 
ಸಂಘಗಳ ಪೈಕಿ ಹಲವಾರು ಗೃಹ ನಿರ್ಮಾಣ 
ಸಹಕಾರ ಸಂಘಗಳು ಹತ್ತಾರು ವರ್ಷಗಳ ಅವಧಿ 
ನಂತರವೂ ಅರ್ಹ ಸದಸ್ಯರಿಗೆ ನಿವೇಶನ ಹಂಚಿಕೆ 
ಮಾಡದೆ ವಿಳಂಬ ಮಾಡುತ್ತಿದ್ದು, ಈ ರೀತಿಯ 
ವಿಳಂಬ ಮಾಡುತ್ತಿರುವ ಕುರಿತು ಇಲಾಖೆಯಲ್ಲಿ 
ದೂರುಗಳು ದಾಖಲಾಗಿರುತ್ತವೆ. 


ಒಟ್ಟು 72 ಗೃಹ ನಿರ್ಮಾಣ ಸಹಕಾರ ಸಂಘಗಳ 
ವಿರುದ್ದ ನಿವೇಶನ ನೀಡುವಲ್ಲಿ ವಿಳಂಬ 
ಮಾಡುತ್ತಿರುವ ಕುರಿತು ದೂರುಗಳು 
ದಾಖಲಾಗಿವೆ. 


ನಿವೇಶನ ಹಂಚಿಕೆಯಲ್ಲಿ ವಿಳಂಬ ಹಾಗೂ 
ವಂಚನೆ ಬಗ್ಗೆ ಹೂಡಿಕೆದಾರರಿಂದ ದೂರು 
ದಾಖಲಿಸಲ್ಪಟ್ಟ ಗೃಹ ನಿರ್ಮಾಣ ಸಹಕಾರ 
ಸಂಘಗಳ ಷೈಕಿ ಕೇಂದ್ರ 
"ಸರ್ಕಾರದ ನೌಕರ ಸದಸ್ಯರನ್ನು ಹೊಂದಿರುವ 
ಹ ನಿರ್ಮಾಣ ಸಹಕಾರ ಸಂಘ 


ಜಿಲ್ಲಾವಾರು 


ಹಾಗೂ ರಾಜ್ಯ 


ಗಳನ್ನ 


ಸಂಘಗಳು ಇರುತ್ತದೆಯೆ" ಇದಲ್ಲಿ, ಅಂತಹ 
ಸಂಘಗಳು ಯಾವುವು (ವಿವರ ನೀಡುವುದು): 


ಒಳಗೊಂಡಿರುತ್ತವೆ. ಮಾಹಿತಿಯನ್ನು ।' 
ಅನುಬಂಧ-2 ರಲ್ಲಿ ನೀಡಲಾಗಿದೆ. 


RE 
ene) 


ಹೆಲವಾರು ವರ್ಷಗಳ ವಿಳಂಬದ ನಂತರವೂ 
ಅರ್ಹ ಹೂಡಿಕೆದಾರರಿಗೆ ನಿವೇಶನ ಹಂಚಿಕೆ 
ಮಾಡದೆ ಸತಾಯಿಸುತ್ತಿರುವ ಗೃಹ ನಿರ್ಮಾಣ 
ಸಹಕಾರ ಸಂಘಗಳ ವಿರುದ್ದ ಸರ್ಕಾರ ಏನು 
ಕ್ರಮ ಕೈಗೊಂಡಿದೆ? 


| ಹಂಚಿಕೆಗೆ 


ಹಂಚಲು ಸತಾಯಿಸುತ್ತಿರುವ, ಪ್ರಕರಣಗಳಲ್ಲಿ. 


ಸಹಕಾರ ಸಂಘಗಳು ಅಭಿವೃದ್ಧಿದಾರರೊಂದಿಗೆ 
ಕರಾರು ಮಾಡಿಕೊಂಡು" ಮೊದಲಿಗೆ ಜಮೀಸು 
ಖರೀದಿಸುತ್ತವೆ ಬಡಾವಣೆಗೆ ಗುರುತಿಸಿರುವ ಸರ್ವೆ 
ನಂಬರುಗಳ ಪೈಕಿ ಕೆಲವು ಭೂಮಾಲೀಕರು 
ವಿವಿಧ ' ನ್ಯಾಯಾಲಯದಲ್ಲಿ: ದಾವೆಗಳನ್ನು 
ಹೂಡು " ವುದರಿಂದ .'" .-ಪ್ರಕರಣಗಳು 
ಇತ್ಯರ್ಥವಾಗುವುದಕ್ಕೆ ಸಾಕಷ್ಟು ಕಾಲಾವಕಾಶ 
ಬೇಕಾಗುತ್ತದೆ. ನಂತರದಲ್ಲಿ ಸದರಿ ಜಮೀನನ್ನು 
ಭೂ ಪರಿವರ್ತನೆ ಮಾಡುವುದು ಮತ್ತು ವಿವಿಧ 
ಪ್ರಾಧಿಕಾರಗಳಿಂದ ; ಅನುಮತಿ ಪಡೆದು 
ಬಡಾವಣೆ ರಚಿಸಲು ನೀಲನಕ್ಷೆಗೆ ಅನುಮೋದನೆ 
ಪಡೆದು' ನಂತರ ಸಕ್ಷಮ ಪ್ರಾಧಿಕಾರದಿಂದ 
ನಿವೇಶನಗಳು ಬಿಡುಗಡೆಯಾದ ನಂತರ 
ಲಭ್ಯವಾಗುತ್ತವೆ. ನಿವೇಶನಗಳು 
ಲಭ್ಯವಿದ್ದ, ಅರ್ಹ ಸದಸ್ಯರಿಗೆ ನಿವೇಶನ 
ಕಲಂ 70ರಡಿ ದಾಖಲಾಗುವ ದಾವೆಗಳನ್ನು 
ಇತ್ಯರ್ಥ ಮಾಡಲಾಗುತ್ತಿದೆ.': ಮುಂದುವರೆದು 
ಗಂಭೀರ ಸ್ವರೂಪದ ಆರೋಪಗಳ 
ಅವ್ಯವಹಾರಗಳ ಕುರಿತು ವರದಿಯಾಗುವ 
ಅಂಶಗಳ ಕುರಿತು ಕರ್ನಾಟಿಕ ಸಹಕಾರ 
ಸಂಘಗಳ ಕಾಯ್ದೆ 19559 ರ ಕಲಂ 64 ರಡಿ 
ವಿಚಾರಣೆ ಹಾಗೂ ಕಲಂ 65ರ 
ಪರಿವೀಫ್ಞಣೆಯನ್ನು ನಡೆಸಿ ವರದಿಯನ್ಸಯ 
ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಸಿಒ 06 ಸಿಹೆಚ್‌ಎಸ್‌ 2022 (ಇ) 


ಮಿ ನೆಸ್ತಿಂ. ಸ 
(ಎಸ್‌. ಟಿ. A 
ಸಹಕಾರ ಸಚಿವರು 


ಅನುಬಂಧ-1 
ದಿನಾಂಕ:31-03-2021 ಕೈ ಇದ್ದಂತೆ ರಾಜ್ಯದಲ್ಲಿರುವ ಗೃಹ ನಿರ್ಮಾಣ ಸಹಕಾರ ಸಂಘಗಳ ಮಾಹಿತಿ. 


ಕ್ರ [ಜೆಲ್ಲೆಯ ಹೆಸರು ಕಾರ್ಯ ನಿರತ "ಸ್ಥಗಿತ ಸಮಾಷಸನೆ ಒಟ್ಟು 
1" [ಬೆಂಗಳೊರು ನೇವಲಯ | [iC ES 17 
2 ಬೆಂಗಳೊರು 2ನೇ 'ಷಲಯ 87 39 20 146 | 
3 ಂಗಳೊರು 3ನ ವಲಯ MT 17 5 7% 
4 ಬೆಂಗಳೊರು 4ನೇ ವಲಯ 148 | 43 20 211 
5 ಬೆಂಗಳೊರು ಗ್ರಮಾಂತರ ಜಿಕ್ಷ" 5 | 8 9 22 
ಕ ತುಮಕೂರು ಜಲ್ಲೆ [0 
7 [ಚಿತ್ರದುರ್ಗ ಜಿಲ್ಲ [0 
8] ದಾವಣಗೆರೆ ಜಲ್ಲಿ 3 
5” ಶಷಷೊಗ್ಗ ಜಿಲ್ಲೆ [ 
15 |] ಕೋಲಾರ `ಚಿಲ್ತೆ 
1 | ಚ್ಕಬಳ್ಕಾಪುರ`ಜಿಲ್ಲೆ 
17 ರಾಮನಗರ ಜಿಲ್ಲೆ” 
13 ಮೈಸೂರು” 
14 | ಜಾಮರಾಜನಗರ. 
15 ಮಂಡ್ಯ 
7 ಹಾಸನ 
H ಚಿಕ್ಕಮಗಳೂರು 
18 ಕೊಡಗು 
9 [ದಕ್ಷಣ ಕನ್ನಡ 
3 ಇಡಾ 
2 |ಚೆಳಗಾನ 
22 Tವಿಜಯೆಪುರೆ 
23”'ಬಾಗಲಕೋಟ 
24 |ಭಾರವಾಡ 
25 ದಗೆ 
26 `1ಹಾಷೇರಿ 
27 [ಕಾರವಾರ 
28 ಬಳ್ಳಾರಿ 
[29 ಬೀದರ 
30 [ಕಲಬುರಗಿ 
[37 ಕೊಪ್ಪಳ 
32 ರಾಯರು 
33] ಯಾದಗಿರಿ 
ಒಟ್ಟು 


(ಘಸತಿಮತ್ತು ಇತರೆ) 


ಅನುಬಂಧಥ-೦2 


ಸಂಘದ ಹೆಸರು 


ದಿ ಕಸ್ತಮ್ಮ್‌, ಸೆಂಟ್ರಲ್‌ ಎಕ್ಷಹ್‌ ಮತ್ತು ಸರ್ವಿಸ್‌ ಟ್ಯಾಕ್ಸ್‌, ಹೌಸ್‌ ಜಲ್ಜಂಗ್‌ ಕೋ- 
ಆಪರೇಟವ್‌ ಸೊಸ್ಯೆಟ ಅ,. ಬೆಂಗಳೂರು. oo 
ಮೋಸ್‌ ಅಧಿಕಾರಿಗಳ ಮತ್ತು ಸಿಬ್ಣಂದಿಯವೆರೆ ಗೃಹ ನಿರ್ಮಾಣ ಸಹಕಾರ ಸಂಘ 
ನಿ. ನಂ.13, 3ನೇ ಮಹಡಿ, ಎಸ್‌.ಜ.ಎಂ ಬ್ಯಾಂಕ್‌ ಮುಖ್ಯ ಕಛೇರಿ ಹಿಂಭಾಗ, : 
ಹಾಸ್ಟಿಟಲ್‌ ರಸ್ತೆ, ಬೆಂಗಳೂರು ವಿಳಾಸ: ಶಿವಾನಂದ ಸರ್ಕಲ್‌' ಹತ್ತಿರ, ಶೇಶಾದ್ರಿಮರಂ., 
ಬೆಂಗಳೂರು. ” ” 


| ಪಿಶಾಲ ಕರ್ನಾಟಕ ಗೌರ್ನಮೆಂಟ್‌ ಅಂಡ್‌ ಪ್ರೈವೇಟ್‌ ಎಂಪ್ಲಾಯೀಸ್‌ ಹೌಸಿಂಗ್‌ 
ಕೋ-ಆಪ್‌ರೇಟವ್‌ ಸೊಸ್ಯೆಟ ನಿ, ನಂ.456, 10 ನೇ ಎ ಕ್ರಾಸ್‌, 
ದೊಡ್ಡೆಗೌಡನಪಾಳ್ಯದ ಹತ್ತಿರ ಉತ್ತರಹಳ್ಳ ಮುಖ್ಯ ರಸ್ತೆ, ಸುಬ್ರಮಣ್ಯಪುರ ಅಂಜೆ, 
ಬೆಂಗಳೂರು 


ಸಂಪರ್ಕ ಇಲಾಖೆ ನೌಕರರ ಸಹಕಾರ ಸಂಘ ನಿ.ಅಮಿಮಸ್‌ 
ಕ್ಯಾಶಲ್‌, ನಂ-7೦6, 1ನೇ ಮಹಡಿ, ಹೆಜ್‌.ಎಂ.ಟ.ಬಡಾವಣೆ, ಆರ್‌.ಟ.ನಗರ ಅಂಜಿ, 
ಬೆಂಗಳೂರು-56೦೦3೦. 

ಕೃಷಿ ಪಿಶ್ಚವಿದ್ಯಾನಿಲಯ 
ಬೆಂಗಳೂರು 


ಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, 


ರೈಲ್ಲೆ ಕಾಲೋ 
ನಿರ್ಮಾಣ ಸಹಕಾರ ಸಂಘ ನಿ., ನಂ.675, 2ನೇ ಕ್ರಾಸ್‌, ಸುಗಪ್ಪ ಲೇಔಟ್‌ 
ಎನ್‌.ಇ.ಎಸ್‌ ಕಛೇರಿ ರಸ್ತೆ, ಆಯೋದ್ಯ ಕಾಂಪ್ಲೆಕ್ಸ್‌ ಹತ್ತಿರ, ಯಲಹಂಕ, 
ಬೆಂಗಳೂರು-64 

ಜಎಸ್‌ಎನ್‌ಎಲ್‌ ಇನ್‌ಫಾರ್ಮೇಷನ್‌ ಟಿಕ್ನಾಲಜಹ ಪಿಎಸ್‌ಯು ಅಂಡ್‌ ಅದರ್‌ 
ಹೌಸ್‌ ಜಟ್ಟಂಗ್‌ ಕೋ-ಆಪರೇಟವ್‌ ಸೊಸೈಟ ಆಅ., ದೇವನಹಳ್ಳಿ ಬೆಂಗಳೂರು 


“ | ಸಚಿವಾಲಯ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ. ಬೆಂಗಳೂರು 
ರಾಡ್ಯಾ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಕೋಲಾರ 


ಕರ್ನಾಟಕ ಗೌರ್ನಮಂಚ್‌ ಗ್ರೂಪ್‌ 8 ನರರ ಸಪಾರ ಸಾಫ್‌ ನಯ 
ಬೆಂಗಳೂರು | 
ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಮೈಸೂರು 


17. 
18. | ಕಾಲೇಜು ಅಧ್ಯಾಪಕರ ಶಾಲಾ ಶಿಕ್ಷಕರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., 
ಮೈಸೂರು 


ಸಂಘ ನಿ. ಮೈಸೂರು _ | 
ಸಹಕಾರ ಸಂಘ ನಿ, ಮೈಸೂರು 


Wd ಕರ್ನಾಟಕ ಮೊಲೀಸ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಮೈಸೂರು 


ರೀಜನಲ್‌ ಕಾಲೇಜು ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಮೈಸೂರು 


ಮ್ಯಸೂರು. ಮತ್ತು ಚಾಮರಾಜನಗರ ಜಲ್ಲಾ ಕಂದಾಯ ಇಲಾಖಾ ನೌಕರರ ಗೃಹ 
ನಿರ್ಮಾಣ ಸಹಕಾರ ಸಂಘ ನಿ. ಮೈಸೂರು 


ತ್‌ ವೆಸ್ಸನ್‌. ರೈಲ್ವೆ ಐಂಪಾಯೀಸ್‌ ಹೌಸ್‌ ಜಂಗ್‌ ಕೋ-ಆಪರೇಟವ್‌ ಸೊಸ್ಯೈಟ 
ಚ Kae] 


ಆ., ಮೈಸೂರು. 


ಸಹಕಾರ ಸಂಘ ನವಂಧಕರು 
(ವಸತ'ಮೆತ್ತು ಇತರೆ) 


